ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 674 ' 
ಸದಸ್ಯರ ಹೆಸರು ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌. | 

(ನಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾ೦ಕ 22.02.2022 


ಉತ್ತರಿಸುವ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮಪ 
' PE | ಮಕ್ಕಳ ಅಬಿವೃದ್ಧಿ ಮತ್ತು ವಿಕಲಚೇತನರ, ಹಿರಿಯ 
RE ನಾಗರಿಕರ: ಸಬಲೀಕರಣ ಸಚಿವರು. 

೪ Ke 3 SS ಗ 
ಸಂ. j! ಪ್ರಶ್ನೆ ಗಳು | § 4 ಉತ್ತರ K $ 
ಅ) ರಾಜ್ಯದಲ್ಲಿ ಮರಳು ಬೇಡಿಕೆ " 

| ಮತ್ತು ಪೂರೈಕೆಯಲ್ಲಿ ಕೃತಕ! § 
'; | ಅಭಾವ ಸೃಷ್ಠಿಸಿ, ಅವ್ಯವಹಾರ| ೫. ಬಂದಿರುತ್ತದೆ. 
: |ನಡೆಸುತ್ತಿರುವುದು ಸರ್ಕಾರದ Ne ನ ; 
| ಗಮನಕ್ಕೆ ಬಂದಿದೆಯೇ; pS Ky 
ಆ) | ಮರಳು :'ಕೊರತೆ  ವೀಗಿಸಲು| ದಿನಾಂಕ 16.112017 ರಂದು ಕರ್ನಾಟಿಕ ಉಪ 
ಸರ್ಕಾರವು ಮಲೇಷಿಯಾದಿಂದ | ಖನಿಜ ರಿಯಾಯಿತಿ ನಿಯಮಾವಳಿ: 1994ಕ್ಕೆ 
ಆಮದು ;:' ಮಾಡಿಕೊಂಡಿರುವ | ತಿದ್ದುಪಡಿ ತಂದು (ತಿದ್ದುಪಡಿ) ನಿಯಮಗಳು, 2017 


ಮರಳಿನ ಪಮಾಣ ಎಷ್ಟು; . 


ನ್ನು ಜಾರಿಗೊಳಿಸಬಾಗಿರುತ್ತದೆ. ಸದರಿ ತಿದ್ದುಪಡಿ 
ನಿಯಮಗಳಲ್ಲಿ ' ವಿದೇಶದಿಂದ ಮರಳು' ಆಮದು 
ಮಾಡಿಕೊಳ್ಳಲು, ವಿದೇಶಿ ಮರಳು ಆಮದುದಾರರ 
ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿರುತ್ತದೆ. 

ಅದರಂತೆ, ವಿದೇಶದಿಂದ ಮರಳು; ಆಮದು 
ಮಾಡಿಕೊಳ್ಳುವ 9 ಸಂಸ್ಥೆಗಳಿಗೆ ನೋಂದಣಿ 
ಮಾಡಿಕೊಡಲಾಗಿರುತ್ತದೆ.. . | " 
ನೋಂದಾಯಿತ" ಮರಳು ಆಮದುದಾರರ 
ವಿವರಗಳನ್ನು ಅನು ಬಂಧ-1:ರಲ್ಲಿ ನೀಡಲಾಗಿದೆ. 
ವಿದೇಶದಿಂದ ಮರಳು ಆಮದು ಮಾಡಿಕೊಂಡ 
ಸಂಸ್ಥೆಗಳು ಹಾಗೂ ಸದರಿ ಸಂಸ್ಥೆಗಳು ಅಮದು 
ಮಾಡಿಕೊಂಡ ಮರಳಿನ ಪ್ರಮಾಣದ ವಿವರಗಳನ್ನು 
ಅನುಬಂಧ-2 ರಲ್ಲಿ ನೀಡಲಾಗಿದೆ. 


ಮರಳು ಖರೀದಿಗೆ ಸರ್ಕಾರ 


| ಖರ್ಚು ಮಾಡಿದ ಹಣ ಎಷ್ಟು; 


3 
3 


ಆಮದು: ಮಾಡಿಕೊಂಡ ಮರಳಿಗೆ ಸರ್ಕಾರದಿಂದ 
ಯಾವುದೇ ಮೊತ್ತವನ್ನು ಪಾವತಿಸಿರುವುದಿಲ್ಲು 
ಕರ್ನಾಟಕ . ಉಪಖನಿಜ' ರಿಯಾಯಿತಿ (ತಿದ್ದುಪಡಿ) 
ನಿಯಮಗಳು, 2017 ರ ನಿಯಮ 31- -ZF ರಂತೆ 


Rp] 
ಲಿ 


2- 


ವಿದೇಶದಿಂದ ಮರಳನ್ನು ಆಮದು ಮಾಡಿಕೊಂಡು 
ಸಾರ್ವಜನಿಕರಿಗೆ ಪೂರೈಸುವ ಸಂಬಂಧ ಆಮದುದಾರರ 
ನೋಂದಣಿಯನ್ನು ಸರ್ಕಾರಿ ಸ್ವಾಮದ ಸಂಸ್ಥೆಯಾದ ಮೆ॥ 
ಮೈಸೂರು ಸೇಲ್ಸ್‌ ಇಂಟರ್‌ ನ್ಯಾಷನಲ್‌ ಲಿಮಿಟೆಡ್‌ (Mil) 
ಇವರಿಗೆ ನೀಡಲಾಗಿರುತ್ತದೆ. 

ಸದರಿ ಸಂಸ್ಥೆಯು 2017-18 ನೇ ಸಾಲಿನಲ್ಲಿ ರೂ. 22.90 
ಕೋಟಿಗಳ ಮೊತ್ತದ 1,04,062 ಮೆಟ್ರಿಕ್‌ ಟನ್‌ ಮರಳನ್ನು 
ಮಲೇಶಿಯಾದಿಂದ ಆಮದು ಮಾಡಿ ಕೊಂಡಿದ್ದು, ಈ ಪೈಕಿ 
ರೂ.1452 ಕೋಟಿಗಳನ್ನು ಮುಂಗಡವಾಗಿ ಭಜ [ 
ಪೂರೈಕೆದಾರನಿಗೆ ಪಾವತಿಸಿರುತ್ತಾರೆ. ¥ i 


ಈ. |ಈ ಮರಳನ್ನು ಎಲ್ಲಿ| ಮೆ ಮೈಸೂರು, ಸೇಲ್ಸ್‌ ಇಂಟರ್‌ ನ್ಯಾಷನಲ್‌ ವಿಮಿಟಡ್‌ 4 
ದಾಸಾನು ಮಾಡಲಾಗಿದೆ. (MSI) ಇವರು: ಆಂದ್ರ ಪ್ರದೇಶದ ಕೃಷ್ಣಪಟ್ಟಣಿಂ 
ಮರಳು ಮಾರಾಟದಿಂದ | ಬಂದರಿನಲ್ಲಿ ಮತ್ತು ಬಿಡದಿ ಸ್ನಯಾಡಸಿಿ 
ಬಂದಿರುವೆ'ಹಣ ಎಷ್ಟು? ದಾಸ್ತಾನು ಮಾಡಿರುತ್ತಾರೆ. : | i 


‘ ಭಿ l ಆಕಾರ್‌ ಎಂಟರ್‌ಪ್ರುಸಸ್‌ ಮತ್ತು ಟಿಎಂಟಿ ಎಂಟರ್‌ 
3 ನ A ಪ್ರೈಸಸ್‌ . ಇವರು" ನವಮಂಗಳೂರು ಬಂದರಿನಲ್ಲಿ.| 
ಕ ದಾಸ್ತಾನು ಮಾಡಿರುತ್ತಾರೆ. : : 


ಸ ಕರ್ನಾಟಕ ' ಉಪಖನಿಜ ರಿಯಾಯಿತಿ." (ತಿದ್ದುಪಡಿ) 

? ವಿಯಮಗಳ್ಲು' 2017 ರ ವಿಯಮ 31-2. 'ರಂತೆ' ಪ್ರತಿ 
ಮೆಟ್ರಿಕ್‌ ಟನ್‌ ವಿದೇಶಿ ಮರಳಿಗೆ ರೂ.60/- ನ್ನು ಸಂಸ್ಕರಣಾ 
ಶುಲ್ಕವಾಗಿ ಸಂಗ್ರಹಿಸಲು 'ಅವಕಾಶ ಕಲ್ಪಿಸಿದ್ದು, ಅದರಂತೆ 
ಇಲ್ಲಿಯವರೆಗೂ ಒಟ್ಟು ರೂ. 74.85 ಲಕ್ಷಗಳು ಸರ್ಕಾರಕ್ಕೆ 
ಸಲದಾಯವಾಗಿರುತ್ತಡೆ. 


ಸಾರ್ವಜವಿಕರಿಗೆ ಮ ಆಮದು ಮರಳಿನ 
ಪ್ರಮಾಣ ಮತ್ತು ಸರ್ಕಾರಕ್ಕ ಪಾವತಿಯಾದ ಮೊತ್ತದ 
ಮ ವಿವರಗಳನ್ನು ಅನುಬಂಧ-2 ರಲ್ಲಿ ಲಗತ್ತಿಸಿದೆ. 


K ಮುಂದುವರೆದು, ಸರ್ಕಾರಿ ಸಂಸ್ಥೆಯಾದ . ಮೆ॥ 
; ಎಂ.ಎಸ್‌.ಐ:ಎಲ್‌' ವತಿಯಿಂದ ಇದುವರೆಗೂ 14759 
ಮೆಟ್ರಿಕ್‌ ಟನ್‌ ವಿದೇಶಿ ಮರಳನ್ನು ಮಾರಾಟ ಮಾಡಿದ್ದು 
ರೂ.3.95 ಕೋಟಿಗಳ ಮೊತ್ತವನ್ನು ಮರಳು 
ಮಾರಾಟದಿಂದ ಸಂಗಹಿಸಲಾಗಿರುತ್ತದೆ. ' | 


ಸ೦ಖ್ಯೆ ಸಿಐ-ಎ೦ಐಂಎನ್‌ 155/2022 


¥, 


(ಆ ಚಾರ್‌'ಹಾಲಪ್ಟ ಬಸಪ್ಪ) 
ಗಣಿ ಮತ್ತು ಭೂವಿಜ್ಞಾನ ಹಾಗೂ 
ಮಹಿಳಾ ಮತ್ತು ಮಕ್ಕಳ ಅಬಿವೃದ್ಧಿ ಮತ್ತು 
ವಿಕಲಚೇತನರ, ಹಿರಿಯ ನಾಗರಿಕರ 
ಸಬಲೀತರಣ ಸಚಿವರು. 


ನ 


Details of IRS Certificates issued to.1 


r 
SL 


Nanie of tlie Importer. 


Mysore Sales International Ltd. 
MSIL House. 36. 

Cunningham Road. 

“Bangalore .- 560 052, 

Contact No.- 91 80 22264021-25 


Integrated Service Point Pvt. Ltd., | 
No,6-C. 6th Floor, Gaiety Palace, 

Door #1/.. Blackers Road, 

‘|Cheniiai -.600 002. 

Contact No - 98407 97064/93828 99099 


3. |[Bluemax International Pvt. Ltd. 

No. 27/19. 9th Main, 

Sadashiva Nagar, 

Bangalorc - 560 080, 

Contact No.- 9686437765 / 9845234007 
Transpro Engineering Pvt, Ltd. 
No.45. MGM Flats, 
Soundarajan Strcet. 

T. Nagar. - 

Chennai - 600 017. 

Contact No. - 97877 07913. 


CHETTINAD LOGISTRICS PRIVATE 
LIMITED 
Corporate Office: 6th Floor, 
“Rani Secthai Talli Building" 
603. Anna Salai. 
" ICHRNNAL-600 006 
Contact No.- -+01 44282 04433 
4298 8603 


[2 


6 TMT Enterprises 
C-40. Second Avenue, 
Anna Nagar West. 
CHENNAI-600 040 
Contact No.-98840 85368/08652 04735 


7 [D2S RESOURCES Pvt. Lid. 
# 1/123. Theni Main Road, 
1S.S. Puram. Aundipatti. Theni, ' 
TTAMILNADU 


Contact No.- 99629 21414 


“ieee? NTFS\mport Sand\mpor Sand Application\inport Sand Applications detail 


03.01.2018. - Malaysia 


06.03.2018 Malaysia 


23.04.2018 | Malaysia & Philippines 


Malaysia, Myanmar. 


2 
10.05.2018 Combodia & Vietnam 


Malaysia & South Last 


7.07.2 N K 
0 7.2018 Asian Countries 


07.05.2018 " Malaysia 


20.04.2018 ‘Malaysia 


| 


Granted Import Sand Appl. 


3 Maldysia 


«US TCESL Ap pe 
No.:37,.Panthcon Road. Egmore: 
|Chennai-600 008 * 
Contact No.: 96327 33355 
Aakar Enterprises 
No. 4. Sattana Naickén Street, 


K 


Inside Nchru Timber. Market. , ,: has ನ 
Choolai. ಗಾ kN | Malaysia 
Chennai - 600 112, . 
Contact No. - 2669 001 1 19.06.2020 
4 
Deputy Director (Min. Admn) 
Dept. of Minzs & Geology 
Bangalore-580001. 
4 p 


kd * 


CAceo\2 NTFS\import Sand\import Sond Apptication\import Sand Appllcattons deel Granted Import Sand App!. 


34 


ಸ್‌ 


;ಥ.ವಿವರಗಳು. Ne 


ಮಾಡಿಕೊಂಡಿರುವ . 
ಮರಳಿನ ಪ್ರಮಾಣ 
(ಮೆ.ಟನ್‌ ಗಳಲ್ಲಿ) 


ಮರಳು ಆಮದುದಾರರೆ ಹೆಸರು 


p] 
Ke 
ke 
pe 
& 
pl 
PAR 
8g 


ರ್ನೀಸ್‌ ಪಾಯಿಂಟ್‌ ಪ್ರೈ, ಲಿ. 57876 


ಮೈಸೂರು ಸೇಲ್‌ ಇಂಟರ್‌ ನ್ಯಾಷನಲ್‌ ಲಿ. 1,03,872 


ಆಕಾರ್‌ ಏಂಟರ್‌ ಪ್ರೈಸಸ್‌ ” 4787 


-: 4759 


p 47876 


21344 


' 'ಸರಬಂಧಪಟ್ಯಂತೆ 


ಸಂಗ, - 
ಸಂಗ್ರಹಿಸಲಾದ ಷರಾ 
|" ಶುಲ್ಕ (ಪ್ರತಿ oo 
'ಮೆ.ಟನ್‌'ಗೆ'ರೂ, 
60೯ರ 
[ಸದರಿ ಸಂಸ್ಥೆಯವರು ವಿದೇಶದಿಂದ ಆಮದಾದ 


3472561.20 


" 885540.00 


0.00 


ಅಮದು ಮಾಡಿಕೊಳ್ಳಲಾದ ಒಟ್ಟು 1,03,872 


ಪೂರೈಕೆ ಮಾಡಲಾಗಿರುತ್ತದೆ. ಉಳಿದ 95,495 
ಮೆ.ಟನ್‌ ಮರಳು ಆಂಧ್ರ ಪ್ರದೇಶದ ಕೃಷ್ಣಪಟ್ಟಣಂ 
ಪೋರ್ಟ್‌ ನಲ್ಲಿ ದಾಸ್ತಾನಿರುತ್ತದೆ. 


ಮರಳನ್ನು ಸಾರ್ವಜನಿಕ ಕಾಮಗಾರಿಗಳಿಗೆ 
ಪೂರೈಸಿರುತ್ತಾರೆ. 


ಮೆ.ಟನ್‌ ಮರಳಿನ ಪ್ರಮಾಣದಲ್ಲಿ 8,377 ಮೆ.ಟನ್‌ 
ಬಿಡದಿ ಸ್ಟಾಕ್‌ ಯಾರ್ಡ್‌ ನಲ್ಲಿ' ತಂದು ಸಂಗ್ರಹಿಸಿ, ಈ 
ಪೈಕಿ 7,655 ಮೆ.ಟನ್‌ ಮರಳನ್ನು ಸಾರ್ವಜನಿಕರಿಗೆ 


ಮಾನ್ಯ ಉಚ್ಛೆ ನ್ಯಾಯಾಲಯವು ದಿ: 11.02.2019 
ರಂದು ರಿಟ್‌ ಅರ್ಜಿ ಸಂ. 38905/2018 ಕ್ಕ 
ಸಂಬಂಧಪಟ್ಟಂತೆ ನೀಡಿರುವ ಮಧ್ಯಂತರ” 
ಆದೇಶಂತೆ ಶೀ. ಆಕಾರ್‌ ಎಂಟರ್‌ ಪ್ರೈಸಸ್‌ ರವರು 
ರೂ. 30.00 ಲಕ್ಷಗಳ ಠೇವಣಿ ಹಾಗೂ ರೂ. 30.00 
ಲಕ್ಷಗಳ ಬ್ಯಾಂಕ್‌ ಗ್ಯಾರಂಟಿಯನ್ನು 
ನ್ಯಾ ಯಾಲಯಕ್ಕೆ ಸನಸಿದ್ದು ನ್ಯಾಯಾಲಯದ 
ಅಶೇಶದಂತೆ; ಸದರಿಯವರಿಗೆ Ke ಸಾಗಾಣಿಕೆ 
ಪರವಾನಿಗೆಯನ್ನು ನೀಡಲಾಗುತ್ತಿದೆ. ಸದರಿ 
[ಮರಳನ್ನು ನವ ಮಂಗಳೂರು ಪೋರ್ಟ್‌ ನಲ್ಲಿ" 
'ದಾಸ್ತಾವಿರುತ್ತದೆ. 


ಟಿ.ಎಂ.ಟಿ, ಎಂಟರ್‌ ಪ್ರೈಸಸ್‌ 52129 


[= 


3127740.00 


ಸದರಿ ಸಂಸ್ಥೆಯವರು ಆಕಾರ್‌ ಎಂಟರ್‌ ಪ್ರೈಸಸ್‌ 
ನಿಂದ`ವಿದೇಶದಿಂದ ಆಮದು ಮಾಡಿಕೊಂಡಿರುವ 
(ನವಮಂಗಳೂರು 'ಪೋರ್ಟ್‌ 'ನಲ್ಲಿರುವ) ಅಂದಾಜು 
52,129 ಮೆ.ಟನ್‌ ಮರಳನ್ನು ಖರೀದಿ' ಮಾಡಿ 
ಇಲಾಖೆಗೆ ಪ್ರತಿ ಮೆ.ಟನ್‌ ರೂ. 60/- ರಂತೆ ಒಟ್ಟು 
ರೂ. 31.27 ಲಕ್ಷ ಮೊತ್ತವನ್ನು ಪಾವತಿಸಿ, ಸಾಗಾಟಿಕೆ 
ಮಾಡಿರುವುದಿಲ್ಲ. 


| 


Total 261748 


.93979| 


7485841.20 


——l: 


p 


C/o ss 1202 


Deputy Director (Min. Admn) 
Dept. of Minzs & Geology 


Banga! 


0re-580001 


